ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


1994-1995 ರ ಬಳಿಕ ಪ್ರಾರಂಭವಾದ ಶಾಲೆಗಳ ಅನುದಾನ ಕುರಿತು 
ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 


469 (416) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಮತ್ತು ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) 1994-1995ರ ಶೈಕ್ಷಣಿಕ ಸಾಲಿನ ಬಳಿಕ ಪ್ರಾರಂಭವಾಗಿರುವ ಕನ್ನಡ ಮಾಧ್ಯಮ ಶಾಲೆಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಪ್ರಸ್ತಾವ ಸರ್ಕಾರದ ಮುಂದಿದೆಯೇ ; 


(ಆ) 1994-95ರ ಶೈಕ್ಷಣಿಕ ಸಾಲಿನ ಬಳಿಕ ಎಷ್ಟು ಕನ್ನಡ ಮಾಧ್ಯಮ ಶಾಲೆಗಳನ್ನು ಪ್ರಾರಂಭಿಸಲು ಸರ್ಕಾರ 
ಅನುಮತಿ ನೀಡಿದೆ ; ಇದರಲ್ಲಿ ಸರ್ಕಾರಿ ಅನುದಾನಿತ/ಖಾಸಗಿ ಶಾಲೆಗಳ ಜಿಲ್ಲಾವಾರು ಮಾಹಿತಿ 
ನೀಡುವುದು; 


(ಇ) 1994-95 ಶೈಕ್ಷಣಿಕ ಸಾಲಿನ ಬಳಿಕ ಪ್ರಾರಂಭವಾದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ವಿದ್ಯಾಭ್ಯಾಸ 
ಮಾಡುತ್ತಿರುವ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಸಂಖ್ಯೆ ಎಷ್ಟು ; ಸರ್ಕಾರಿ/ಅನುದಾವಿತ/ಖಾಸಗಿ ಶಾಲೆಗಳ 
ಜಿಲ್ಲಾವಾರು ಮಾಹಿತಿ ನೀಡುವುದು? 


